pS 


ಕರ್ನಾಟಕ ವಿಧಾನ 


ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಲ್ನೆ 736(89) 
ಸದಸ್ಕರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


20/09/2021. 


" ಶ್ರೀ ಡಾ.ಚಂದ್ರಶೇಖರ್‌ ಬಿ.ಪಾಟೀಲ್‌(ಪದವೀಧರರ ಕ್ಷೇತ್ರ. 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಕ್ರ 7” 
ಪೆ, ಉತರ 
ಸಂ  ಪಕ್ನೆ ತ್ರ 
ಅ) [ಸರ್ಕಾರಿ ನೌಕರರಿಗೆ 'ಜ್ಯೋತಿ ಸಂಜೀವಿನಿ” ಪಾರ್‌] ಸರ್ಕಾರಿ ನೌಕರರಿಗೆ ಚಿಕಿತ್ಸೆ ಪಡೆದ ನಂತರ 
ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುವಂತೆ, | ಸದರಿ ಮೊತ್ತವನ್ನು ನಿಯಮಾನುಸಾರ ಪರಿಶೀಲಿಸಿ 


ಅನುದಾನಿತ ಪ್ರಾಥಮಿಕ, ಪೌಢ ಮತ್ತು ಪದವಿ 
ಪೂರ್ವ ಕಾಲೇಜುಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ 
ಶಿಕ್ಷಕರಿಗೆ ಮತ್ತು ಉಪ ನ್ಯಾಸಕರಿಗೆ, ವಿಸ್ತರಿಸಲು ಕ್ರಮ 
ವಹಿಸಲಾಗುವುದೇ; 


— 


ಆ) 


| ವಿಸ್ತರಿಸಲು ಸರ್ಕಾರವು ಕೈಗೊಳ್ಳುವ ಕ್ರಮಗಳೇನು; 


ಇಲದಿದಲ್ಲಿ, ಶಿಕಕರಿಗೂ ವೈದಕೀಯ ಸೌಲಭ್ಛವನ್ನು 
ಜನೇ ಅನಿ ಕೆ“ ಲ 


ಹಾಗೂ ಈ ಕುರಿತು ಸರ್ಕಾರದ ಸ್ಪಷ್ಟ ನಿಲುವೇನು? 


ಹಿಂಬರಿಸಲಾಗುತ್ತಿತ್ತು. ಪ್ರಸ್ತುತ ಜ್ಯೋತಿ ಸಂಜೀವಿನಿ 
ಯೋಜನೆಯಡಿ ನಗದು ರಹಿತ ಚಿಕಿತ್ಸೆಯನ್ನು 
ನೀಡಲಾಗುತ್ತಿದೆ.' ಆದರೆ ಅನುದಾನಿತ ಶಾಲಾ 
ಕಾಲೇಜುಗಳ ನೌಕರರು ಕರ್ನಾಟಕ ಶಿಕ್ಷಣ 
ಅಧಿನಿಯಮ-1983 ಮತ್ತು ಅದರಡಿ ರಚಿಸಲ್ಪಟ್ಟ 
ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ (Classification, 


Regulation and Prescrition of 
Curricula)  ನಿಯಮಗಳು-195ರ ವ್ಯಾಪ್ತಿಗೆ 


ಒಳಪಡುತ್ತಾರೆ ಇವರನ್ನು ಸರ್ಕಾರಿ ನೌಕರರೆಂದು 
ಪರಿಗಣಿಸಲಾಗುವುದಿಲ್ಲ. 


ಮುಂದುವರೆದು, ಅನುದಾನಿತ ಶಿಕ್ಷಣ 
ಸಂಸ್ಥೆಗಳ ಸಿಬ್ಬಂದಿಗಳು ಕರ್ನಾಟಕ ಸರ್ಕಾರಿ ನೌಕರರ 
(ವೈದ್ಯಕೀಯ ಹಾಜರಾತಿ) ನಿಯಮಗಳು-1963ರ 
ವ್ಯಾಪ್ತಿಗೆ ಒಳಪಡುವುದಿಲ್ಲ ಹಾಗೂ ಕರ್ನಾಟಕ ಶಿಕ್ಷಣ 
ಸಂಸ್ಥೆಗಳು(ಖಾಸಗಿ ಅನುದಾನಿತ ಪ್ರಾಥಮಿಕ ಮತ್ತು 
ಪೌಢ ಶಿಕ್ಷಣ ಸಂಸ್ಥೆಗಳ ನೌಕರರ ನೇಮಕಾತಿ ಮತ್ತು 
ಸೇವಾ ಷರತ್ತು ಹಾಗೂ ನಿಬಂಧನೆಗಳು) | 
ನಿಯಮಗಳು 1999ರ ಅನುಬಂಧ -ಃ (3) ರನ್ನಯ | 
ವೈದ್ಯಕೀಯ ವೆಚ್ಚ ಮರುಪಾವತಿ ಸೌಲಭ್ಯಕ್ಕೂ 
ಅರ್ಹರಾಗಿರುವುದಿಲ್ಲ. ಆದುದರಿಂದ ಅನುದಾನಿತ 
ಸಿಬ್ಬಂದಿಗಳು ಜ್ಯೋತಿ ಸಂಜೀವಿನಿ ಯೋಜನೆಯ 


ಸಂಖ್ಯೆ: 


|ವ್ಯಾಪಿಗೆ ಬರುವುದಿಲ್ಲ. 


ಇಪಿ 328 ಎಸ್‌ಇಎಸ್‌ 2021 


ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


